ಕರ್ನಾಟಕ ವಿಧಾನ ಪರಿಷತ್ತು 


ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ 717 (896) ] 
ಸಡಸ್ಕರ'ಹೆಸೆರು ಶ್ರೀ ಅರುಣ ತಹಾಪುರ ಡಿಕ್ಷಕರ ಕ್ಷೇತ) 
{20.09.2021 


ಉತ್ತರಿಸಜೇಕಾದ 'ದಿನಾಂಕ 
ಉತ್ತರಿಸಬೇಕಾದ ಸಚಿವರು 

. ಹ್ನೆ 
ಕಾಲೇಜುಗಳಲ್ಲಿ ಹ ಸುತ 2020-21ನೇ ಸಾಲಿನಲ್ಲಿ ಸೇವೆ ಸಲ್ಲಿಸಿರುವ 
ಅತಿಥಿ ಉಪನ್ಯಾಸಕರ ಸಂಖ್ಯೆ ಒಟ್ಟು 14,183 


[ನನ್ನತ ಶಿಕಣ ಸಚಿವರು 
cA 


ಉತ್ತರ 


8 Tಪಡವ 
ನಿರ್ವಹಿಸುತ್ತಿರುವ ಅತಿಥಿ ಉಪನ್ಕಾ ಿಸಕರ 
ಸಂಖ್ಯೆ ಎಷ್ಟು 
ಈ ಅತಿಥಿ ಉಪನ್ಯಾಸಕರಿಗೆ ಸರ್ಕಾರಿ ಪ್ರಥಮ ದರ್ಜಿ ಕಾಲೇಜುಗಳಲ್ಲಿ ಕಾರ್ಯ 
ನಿಗದಿಪಡಿಸಲಾದ ವೇತನದ ಮೊತ್ತ ಎಷ್ಟು | ವಿರ್ವಹಿಸುತಿರುವ ಅತಿಥಿ ಉಪನ್ಯಾಸಕರುಗಳಲ್ಲಿ | 
ಪ್ರತಿ ತಿಂಗಳು : ಸಮಯಕ್ಕೆ ಸರಿಯಾಗಿ | ಸ್ನಾತಕೋತ್ತರ ಪದವಿ ಪರೀಕ್ಷೆಯಲ್ಲಿ ಕನಿಷ್ಠ | 
5 ಹೇತನ ಪಾವತಿ SSRN IEE ಶೇ.55ರಷ್ಟು ಅಂಕಗಳನ್ನು ಪಡೆದಿದ್ದು, - ಎನ್‌ಇಟಿ/ 
3 ಎಸ್‌ಎಲ್‌ಇಟಿ ಅಥವಾ ಪಿ.ಹೆಚ್‌ಡಿ ಪಡೆದುಕೊಂಡಿರುವ 
| ಅತಿಥಿ ಉಪನ್ಯಾಸಕರಿಗೆ ರೂ.13,000/- ಹಾಗೂ 
ಸ್ನಾತಕೋತ್ತರ/ಎಂ.ಫಿಲ್‌ ಪದವೀಧರ ಅತಿಥಿ 
ಉಪನ್ಯಾಸಕರಿಗೆ ' ರೂ.11,000/-ಗಳನ್ನು 
ಪಾವತಿಸಲಾಗುತ್ತಿದೆ. 


(ಆ) 


'ಕಾಲೇಜು ಶಿಕ್ಷಣ ಇಲಾಖಾ ವ್ಯಾಪ್ತಿಯ ಸರ್ಕಾರಿ 
ಪ್ರಥಮ ದರ್ಜಿ ಕಾಲೇಜುಗಳಲ್ಲಿ 
ಕಾರ್ಯನವಿರ್ಮಹಿಸುತ್ತಿರುವ ಅತಿಥಿ ಉಪನ್ಯಾಸಕರಿಗೆ 
ಗೌರವ ಸಂಭಾವನೆ ಪಾವತಿಸಲು ವೇತನೇತರ ಬಾಬ್ರಿನ 
ಬೆಕ್ಸ ಶೀರ್ಷಿಕೆಯಡಿಯಲ್ಲಿ ಅಮದಾನವನ್ನು 
ನಿಗಧಿಪಡಿಸಲಾಗಿರುತ್ತದೆ. ಅನುದಾನವನ್ನು ವಾಲ್ಕು 
ತ್ರೈಮಾಸಿಕ ಕಂತಿನಲ್ಲಿ ಬಿಡುಗಡೆ ಮಾಡುವುದರಿಂದ, 
ಪ್ರತಿ ಕಂತಿನ ಅನುದಾನ ಬಿಡುಗಡೆಯಾದ ಕೂಡಲೇ 
ಅತಿಥಿ ಉಪನ್ಯಾಸಕರಿಗೆ ಗೌರವ ಸಂಭಾವನೆ 
ಪಾವತಿಸಲು ಕಮವಹಿಸಲಾಗುತ್ತಿದ್ದು, ಪ್ರಸ್ತುತ, ಆಗಸ್ಟ್‌ 
; 2021ರ ಮಾಹೆವರೆಗೂ ಗೌರವಧನವನ್ನು ಪಾವತಿಸಲು 
ಅನುದಾನವನ್ನು ಬಿಡುಗಡೆ ಮಾಡಲಾಗಿರುತ್ತದೆ. 


(ಇ) | ಕೋವಿಡ್‌-17 ಸಮಸ್ಯೆ ೬ನ್ನೆಲೆಯಲ್ಲಿ ಸರ್ಕಾರದ `"`'ಆಡೇಶೆ ಸಂಖ್ಯೆ ಇಡಿ `"ಗ66/ 
ಕ 


ಲಾಕ್‌ಡೌನ್‌ ಸಂದರ್ಭದಲ್ಲಿ ಎಷ್ಟು ತಿಂಗಳ | ಹೆಚ್‌ಪಸಿ/2020, ದಿನಾಂಕ: 13.1.2020 ರಂತೆ 2019- 
ವೇ kl 'ವನ್ನು ಬಿಡುಗಡೆ ಮಾಡುವುದು ಬಾಕಿ [ನ ಶೈಕ್ಷಣಿಕ ಸಾಲಿನಲ್ಲಿ ನೇಮಕಗೊಂಡದ್ದ ಅತಿಥಿ | 
ಇರು ತ್ರದೆಯೇ; (ಮಾಹಿತಿ ನೀಡುವುದು) e ಪ | 
ಪನ್ಮಾಸಕರುಗಳಿಗೆ ಲಾಕ್‌ಡೌನ್‌ ಅವಧಿಯಲ್ಲಿ ಮಾರ್ಚ್‌ 
23, 2020 ರಿಂದ ಆಗಸ್ಟ್‌ 2020 ರವರೆಗೆ ಐದು ತಿಂಗಳ 
ಅವಧಿಗೆ ಕರ್ತವ್ಯದ ಅವಧಿ ಎಂದು ಮತ್ತು ವಿಶೇಷ 
ಪ್ರಕರಣವೆಂದು ಪರಿಗಣಿಸಿ ಒಟ್ಟು ರೂ.80,95,07,061/- 
MR . | ಗಳ ಗೌರವಧನವನ್ನು ಪಾವತಿಸಲಾಗಿರುತ್ತದೆ.. 
ಉಪನ್ಯಾಸಕರಿಗೆ | ಸರ್ಕಾರಿ ಪದವಿ ಕಾಲೇಜುಗಳಲ್ಲಿ. ಪದಾರ್ಥಗಳ 


ಥ ್ರ 
ನೀಡಲಾಗುತ್ತಿರುವ. ಸೇವಾ ಸೌಲಭ್ಯಗಳ | ಪ್ರವೇಶಾತಿ ಸಂಖ್ಯೆಗೆ ಅಮಗುಣವಾಗಿ ಉಂಟಾಗುವ | 
ಗಿಸುವುದು; ಇವರೆಲ್ಲರ | ಕಾರ್ಯಭಾರವನ್ನು ಮೊದಲು ಆಯಾ ಕಾಲೇಜಿನ 


ಸೇವಾ ಸಕಮಾತಿಗೊಳಿಸುವ 
ಸರ್ಕಾರದ ನಿಲುವೇನು? 


ಕುರಿತು 


ಖಾಯಂ  ಅಧ್ಯಾಪಕರುಗಳಿಗೆ ಹಂಚಿಕೆ ಮಾಡಿ, 
ತೆದನಂತರ ಉಳಿಕೆಯಾಗುವ ಕಾರ್ಯಭಾರಕ್ಕೆ ಆಯಾ 
ಶೈಕ್ಷಣಿಕ ವರ್ಷಕ್ಕೆ ಸೀಮಿತಗೊಳಿಸಿ ತಾತ್ಕಾಲಿಕವಾಗಿ 
ಕಲಾ ಮತ್ತು ವಾಣಿಜ್ಯ ವಿಷಯಕ್ಕೆ ವಾರಕ್ಕೆ ಗರಿಷ್ಠ 8 
ಗಂಟೆ ಹಾಗೂ ವಿಜ್ಞಾನ ವಿಷಯಕ್ಕೆ 10 ಗಂಟೆಗಳ 
ಕಾರ್ಯಭಾರಕೆ ಒಬ್ಬರಂತೆ ಅತಿಥಿ ಉಪನ್ಯಾಸಕರ 
ಸೇವೆಯನ್ನು ಬಳಸಿಕೊಳ್ಳಲಾಗುತ್ತಿದೆ. ಅಲ್ಲದೆ, ಅತಿಥಿ 
ಉಪನ್ಯಾಸಕರನ್ನು ಹೆಚ್ಚುವರಿ ಕಾರ್ಯಭಾರಕ್ಕೆ 
ಅನುಗುಣವಾಗಿ ಮಾತ್ರ ಆಯ್ಕೆ 
ಮಾಡಿಕೊಳ್ಳಲಾಗುತ್ತಿದ್ದು, ಯಾವುದೇ ಖಾಲಿ 
ಹುದ್ದೆಗಳಿಗೆ ಅಥವಾ ಪೂರ್ಣಕಾಲಿಕ ಕಾರ್ಯಭಾರಕ್ಕೆ 
ನೇಮಕಾತಿ ಮಾಡಿಕೊಳ್ಳಲಾಗುತ್ತಿದ್ದ, ಈ ಕರ್ತವ್ಯ | 
ನಿರ್ವಹಣೆಗೆ ಗೌರವಧನ ಪಾವತಿಸಲಾಗುತ್ತದೆ. 


ಸರ್ಕಾರದ ಸುತ್ತೋಲೆ ಸಂಖ್ಯೆ: 
ಇಡಿ/55/ಡಿಸಿಇ/2005, ದಿನಾಂಕ:25.08.2012 ರಲ್ಲಿ 
ಕಾಲೇಜು ಶಿಕಣ ಇಲಾಖೆಯ ಸರ್ಕಾರಿ ಪದವಿ 
ಕಾಲೇಜುಗಳಲ್ಲಿ 1995-1996 ರಿಂದ 2002-03ರ ಖೈಜ್ಞಣಿಕ 
ವರ್ಷಗಳಲ್ಲಿ ಸತತವಾಗಿ ಎರಡು ವರ್ಷ ಅರೆಕಾಲಿಕ 
ಉಪನ್ಯಾಸಕರಾಗಿ ಕಾರ್ಯನಿರ್ವಹಿಸಿದವರ 
ಸೇವೆಯನ್ನು ಕಾಲೇಜು ಶಿಕ್ಷಣ ಇಲಾಖೆಯಲ್ಲಿ 
ವಿಲೀನಗೊಳಿಸದಿರುವ ಬಗ್ಗೆ ಸ್ಪಷ್ಟನೆ ನೀಡಲಾಗಿದ್ದು 
ಅದರಂತೆ, ಕಾಲೇಜು ಶಿಕ್ಷಣ ಇಲಾಖೆಯ ಸರ್ಕಾರಿ ಪದವಿ ' 


'ಕಾಲೇಜುಗಳಲ್ಲಿ1995:38"ರಿಂದ`2002:03ರ ಶೈಷ್ಞಣಿಕ [ 


ವರ್ಷಗಳಲ್ಲಿ ಅರೆಕಾಲಿಕ ಉಪನ್ಯಾಸಕರಾಗಿ: 
ಕಾರ್ಯನಿರ್ವಹಿಸಿದ ವ್ಯಕ್ತಿಗಳ ಸೇವೆಯನ್ನು ಕಾಲೇಜು 
ಶಿಕ್ಷಣ "ಇಲಾಖೆಯಲ್ಲಿ ಸಕ್ರಮಾತಿಗೊಳಿಸಿದಲ್ಲಿ, ಅದು 
Perpetuate an illegality in the matter of public 
employment ಆಗುವುದರಿಂದ ಮಾನ್ಯ ಸರ್ವೋಚ್ಚ 
ನ್ಯಾಯಾಲಯವು ಉಮಾದೇವಿ ಪ್ರಕರಣದಲ್ಲಿ 
ವ್ಯಕಪಡಿಸಿರುವ ಮವಿಲುವಿನ ಬಿರುದ್ದವಾಗಿರುತುದೆ. 
ಆದುದರಿಂದ 1995-96 ರಿಂದ 2002-03ರ ಶೈಕ್ಷಣಿಕ 
ವರ್ಷಗಳಲ್ಲಿ ಅರೆಕಾಲಿಕ. ಉಪನ್ಯಾಸಕರಾಗಿ 
ಕಾರ್ಯನಿರ್ವಹಿಸಿದ ವ್ಯಕ್ತಿಗಳು ತಮ್ಮ ಸೇವೆಯನ್ನು 
ಸಕುಮಾತಿಗೊಳಿಸುವಂತೆ ಕೊರಿಕೆ ಸಲ್ಲಿಸಿದ್ದಲ್ಲಿ 
ಅವುಗಳನ್ನು ಮೇಲೆ ತಿಳಿಸಿರುವ ಕಾರಣಗಳನ್ನು 
ಉಲ್ಲೇಖಿಸಿ ತಿರಸ್ಕರಿಸಲಾಗಿರುತ್ತದೆ . 
ಈ ಹಿನ್ನೆಲೆಯಲ್ಲಿ 199495 ರ ಸಂತರ 
ಅರೆಕಾಲಿಕ ಉಪನ್ಯಾಸಕರಾಗಿ ನೇಮಕಗೊಂಡವರನ್ನು 
ಮತ್ತು 2004-05ರ ನಂತರ ಅತಿಥಿ ಉಪನ್ಯಾಸಕರಾಗಿ 
ನೇಮಕಗೊಂಡು  ಕಾರ್ಯನಿರ್ವಹಿಸುತಿರುವವರನ್ನು 
ಯಾವುದೇ ಕಾರಣಕ್ಕೂ ಸಕ್ರಮಗೊಳಿಸಲಾಗುವುದಿಲ್ಲ. 
ಅದು ಕಾನೂನು ವಿರುದ್ದವಾದದ್ದ ಹಾಗೂ 
ಸಾಮಾಜಿಕ ವ್ಯಾಯಕ್ಕೆ ವಿರುದ್ಧವಾದದ್ದು, 
ಆದುದರಿಂದ, ಕಾಲೇಜು ಶಿಕ್ಷಣ ಇಲಾಖೆಯಲ್ಲಿ ಖಾಲಿ 
ಇರುವ/ಮುಂದೆ ಉದ್ದವಿಸಬಹುದಾದ ಉಪನ್ಯಾಸಕರ 


“ಹುದ್ದೆಗಳನ್ನು' -ನೇರ ನೇಮಕಾತಿ ಮೂಲಕವೇ | 


ತುಂಬಬೇಕಾಗುತ್ತದೆ ಏಂಬುದಾಗಿ ದಿಪಾ೦ಕ: 
25.08.2012 ರ ಸರ್ಕಾರದ ಸುತ್ತೋಲೆಯಲ್ಲಿ ಸ್ಪಷ್ಟವಾಗಿ 
ತಿಳಿಸಲಾಗಿರುತದೆ. 


. ಮುಂದುವರೆದ, ಅತಿಥಿ ಉಪನ್ಯಾಸಕರ 
ಸೇವೆಯನ್ನು ಸಕ್ರಮಾತಿಗೊಳಿಸುವಂತೆ ಕೋರಿ” ಮಾನ್ಯ 
ಕರ್ನಾಟಕ ಆಡಳಿತ ನ್ಯಾಯ ಮಂಡಳಿಯಲ್ಲಿ ಸಲ್ಲಿ, ಸಿದ್ದ 
ಅರ್ಜಿ ಸಂಖ್ಯೆ:4525-4640/2012 (ಶ್ರೀ ವೀರಣ್ಣ ಎಸ್‌. 
ಸಜ್ನನರ್‌ ಮತ್ತು ಇತರರು, ಅರ್ಜಿ ಸಂಖ್ಯೆ2526- 


| 2532/2014, (ಶ್ರೀ ಕೆ.ಆರ್‌.ವಿಶ್ವಕುಮಾರ್‌ & ಇತರರು), 


ಅರ್ಜಿ ಸಂಖ್ಯೆ:1579-1585/2017 (ಶ್ರೀ ಜಯಚಂದ್ರ ಫೆ. ಇ. 
& ಇತರರು) ಮತ್ತು ಇತ್ತೀಚಿನ ಅರ್ಜಿ ಸಲಖ್ಯ'823- 
839/2020 (ಶ್ರೀ ಸಕಲೇಶ್‌ ಹೆಚ್‌.ಜಿ & ಇತರರು) vn 
ಮಾನ್ಯ ನ್ಯಾಯಮಂಡಳಿಯು ನೀಡಿದ ತೀರ್ಪಿನಲ್ಲಿ 
"ಮಾನ್ಯ ಸರ್ಪೋಚ್ಞ್‌ ನ್ಯಾಯಾಲಯದ ಸಂವಿಧಾನ 
ಪೀಠವು ಉಮಾದೇವಿ ಪ್ರಕರಣದಲ್ಲಿ ತಾತ್ಕಾಲಿಕ 
ನೌಕರರನ್ನು ಅವರ ಸೇವಾವಧಿಯನ್ನು ಆಧರಿಸಿ ಸೇವಾ 
ಸಕ್ರಮಾತಿಗೆ ಪರಿಗಣಿಸಲು ಅರ್ಹರಾಗಿರುವುದಿಲ್ಲವೆರಿದು, 
ಅದೇ . ರೀತಿ, ನೇಮಕಾತಿ ವಿಯಮಗಳಂತೆ ನೇಮಕಾತಿ 
ಆಗದಿರುವ ವ್ಯಕ್ತಿಗಳಿಗೆ ಸಕ್ರಮಾತಿಯ ಹಕ್ಕು 


| ದೊರೆಯುವುದಿಲ್ಲವಿಂದು ಹಾಗೂ ಇಂತಹ 


ನಿಯಮಬಾಹಿರ ನೇಮಕಾತಿಯನ್ನು 
ಸಕ್ರಮಾತಿಗೊಳಿಸಬಾರದೆಂದು' ತಿಳಿಸಿರುವ ನಿಲುವನ್ನು 


ಆಧರಿಸಿ ಸದರಿ ಅರ್ಜಿಗಳನ್ನು ವಜಾಗೊಳಿಸಿರುತ್ತ ದೆ | 
ಈ ಮೇಲಿನ ಎಲ್ಲಾ. ಅಂಶಗಳ ಹಿನ್ನೆಲೆಯಲ್ಲಿ, 


ಅತಿಥಿ ಉಪನ್ಯಾಸಕರ ತಾತ್ಕಾಲಿಕ ಸೇವೆಯನ್ನು 
ಪರಿಗಣಿಸಿ, ಸೇವೆಯಲ್ಲಿ ಖಾಯಂಗೊಳಿಸಿ, ಸೇವಾ 
ಭದ್ರತೆಯನ್ನು ನೀಡಲು ನಿಯಮಗಳಲ್ಲಿ ಅವಕಾಶ 
ಇರುವುದಿಲ್ಲ. 


ಇಡಿ 


166 ಡಿಸಿಇ 2021. 


(ಡಾ.ಅಶ್ವಥ್‌ "ನಾರಾಯಣ ಸಿ.ಎನ್‌.) 
ಉನ್ನತ ಶಿಕ್ಷಣ ಸಚಿವರು 


